ಕರ್ನಾಟಕ ವಿಧಾನ ಪರಿಷತ್ತು 


ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1034 
ರ ಹೆಸರು ನ :- ಶ್ರೀ ರಘುನಾಥ್‌: ರಾವ್‌ ಮಲ್ಯಾಪೂರೆ 
| 21-09-2021 


ಮಾನ್ಯ' ಪೌರಾಡಳಿತ ಹಾಗೂ ಸಣ್ಣ ಕೈಗಾರಿಕೆ ಮತ್ತು 


' ಸಾರ್ವಜನಿಕ ಉದ್ದಿಮೆ ಸಚಿವರು. 


ಸಮು ಪಲ್ನೆ: ಉತ್ತರ | 

ಸಂಖ್ಯೆ 3, ಸ 

ಅ. ಬೀದರ್‌ ನಗರಸಭೆ ಮತ್ತು ನಗರ ಸ್ಥಳೀಯ | ಬೀದರ್‌ ನಗರಸಭೆ ಮತ್ತು:ಬೀದರ್‌ ಜಿಲ್ಲೆಯ ನಗರ ಸ್ಥಳೀಯ 
ಸಂಸ್ಥೆಗಳಲ್ಲಿ ಖಾಲಿಯಿರುವ ವ್ಯೃಂದವಾರು ಸಂಸ್ಥೆಗಳಲ್ಲಿ ಒಟ್ಟು 536 ಹುದ್ದೆಗಳು. ಖಾಲಿ ಇರುತ್ತದೆ. ವಿವರ 
ಹುದ್ದೆಗಳೆಷ್ಟು: (ಸ್ಪಷ್ಟ ಮಾಹಿತಿ ನೀಡುವುದು) ಅನುಬಂಧದಲ್ಲಿ ಲಗತ್ತಿಸಿದೆ. 

ಆ. | ಬೀದರ್‌ ನಗರಸಭೆಯಲ್ಲಿ- ಖಾಲಿಯಿರುವ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಗ್ರೂಪ್‌ ಬಿ ಮತ್ತು 


ಹುದ್ದೆಗಳನ್ನು : ಭರ್ತಿ ಮಾಡಿಕೊಳ್ಳದಿರಲು 
ಕಾರಣಗಳೇನು; ಎಷ್ಟು ಕಾಲಮಿತಿಯೊಳಗೆ 
ವಿವಿಧ ವೃಂದದ" ಹುದ್ದೆಗಳನ್ನು ನೇಮಕ 
ಮಾಡಿಕೊಳ್ಳಲಾಗುವುದು; (ಸ್ಪಷ್ಟ ಮಾಹಿತಿ 
ನೀಡುವುದು) 


ಗ್ರೂಪ್‌ ಸಿ ವೃಂದದ (ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶದ 
ಒಳೆಗೊಂಡು) 1104 ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿ 
ಸ್ಟೀಕೃತವಾಗಿದ್ದು, ಅದರಲ್ಲಿ ಒಟ್ಟು 763 ಅಭ್ಯರ್ಥಿಗಳಿಗೆ 
ನೇಮಕಾತಿ ಆದೇಶ ನೀಡಲಾಗಿ, 721 ಅಭ್ಯರ್ಥಿಗಳು ಕರ್ತವ್ಯಕ್ಕೆ 
ವರದಿ ಮಾಡಿಕೊಂಡಿರುತ್ತಾರೆ. ಪ್ರಸ್ತುತ ನಿರ್ದೇಶನಾಲಯದಲ್ಲಿ 
ವಿವಿಧ ವೃಂದದ ಒಟ್ಟು 69 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ 
ಚಾಲನೆಯಲ್ಲಿರುತ್ತದೆ. ಉಳಿದಂತೆ 519 ಹುದ್ದೆಗಳ ಆಯ್ಕೆಪಟ್ಟಿ 
ಕರ್ನಾಟಕ ಲೋಕಸೇವಾ ಆಯೋಗದಿಂದ 
ಸ್ಪೀಕೃತವಾಗಬೇಕಿರುತ್ತದೆ. ಉಳಿದಂತೆ" ನೇರನೇಮಕಾತಿಯಡಿ 
ಖಾಲಿ ಇರುವ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ಮೂಲ 
ವೃಂದದ 293 ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ 
ಇಲಾಖೆಯ ಸಹಮತಿ ಪಡೆಯಲು ಕ್ರಮವಹಿಸಲಾಗುತ್ತಿದೆ. 


ಮುಂದುವರೆದು, ಜಿಲ್ಲಾ' ಮಟ್ಟದಲ್ಲಿ ಮುಂಬಡ್ತಿ 
ಖೋಟಾದಡಿಯಲ್ಲಿ .ವಿವಿಧ “ಸಿ” ವೃಂದದ ಖಾಲಿ ಹುದ್ದೆಗೆ 
ಮುಂಬಡ್ತಿಗೆ ಸಂಬಂಧಿಸಿದಂತೆ ನಿರ್ದೇಶನಾಲಯದ ಪತ್ರ 
ಸಂಖ್ಯೆ"ಇ-243772 ಡಿಎಂಎ/ಇಎಸ್‌ಟಿ2/ಎಸ್‌ಡಿಎ/3/2020 
ದಿನಾಂಕ: 05.08.2020 "ಹಾಗೂ ದಿನಾಂಕ: 22.01.2021 ರಲ್ಲಿ 
ಖಾಲಿ ಇರುವ ಹುದ್ದೆಗಳನ್ನು ನಿಯಮಾನುಸಾರ ಭರ್ತಿ 
ಮಾಡಲು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿರುತ್ತದೆ. 


-2- 


ಇ [ಬೀದರ್‌ ನಗರಸಭೆ ಮತ್ತು ನಗರ ಸ್ಥಳೀಯ 
ಸಂಸ್ಥೆಗಳಲ್ಲಿ ಖಾಲಿ ಹುದ್ದೆಗಳು ಇರುವುದರಿಂದ 
ಕೆಲಸ ಕಾರ್ಯಗಳಿಂದ ಸಾರ್ವಜನಿಕರಿಗೂ 
| ಅನಾನುಕೂಲವಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಸರ್ಕಾರ 
ಕೈಗೊಂಡ ಕ್ರಮಗಳೇನು? 


ಬೀದರ್‌ ನಗರಸಭೆ ಮತ್ತು ಬೀದರ್‌ ಜಿಲ್ಲೆಯ ನಗರ ಸ್ಥಳೀಯ 
ಸಂಸ್ಥೆಗಳಲ್ಲಿ 296 ಖಾಯಂ ಅಧಿಕಾರಿ/ನೌಕರರು ಹಾಗೂ 
ಗುತ್ತಿಗೆ/ಹೊರಗುತ್ತಿಗೆ/ನೇರಪಾವತಿ/ದಿನಗೊಲಿ' 
ಕ್ಷೇಮಾಭಿವೃದ್ಧಿಯಡಿ 442 ನೌಕರರು ಕರ್ತವ್ಯ 
ನಿರ್ವಹಿಸುತ್ತಿದ್ದು, ಹಾಲಿ ಇರುವ ಸಿಬ್ಬಂದಿಗಳಿಂದಲೇ 
ಸಾರ್ವಜನಿಕರಿಗೆ ತೊಂದರೆಯಾಗದಂತೆ 
ಕಾರ್ಯನಿರ್ವಹಿಸಲಾಗುತ್ತಿದೆ. 


ಸಂಖ್ಯೆ: ನಅಇ 32 ಎಲ್‌ಸಿಕ್ಕ್ಯೂ 2021 


HO ALCO 

(ಎನ್‌.ನಾಗರಾಜು ಎಂ.ಟೆಬಿ.) 
ಮಾನ್ಯ ಪೌರಾಡಳಿತ ಹಾಗೂ ಸಣ್ಣ ಕೈಗಾರಿಕೆ ಮತ್ತು 
ಸಾರ್ವಜನಿಕ ಉದ್ದಿಮೆ ಸಚಿವರು ~~ 


A 4 
ನುಯಂಧೆ 


ಪಾಟ ಹುದ್ದೆ ಯಾಹಿತಿ ನಮೂನೆ 


್‌ RR: 
ಗುತ್ತಿಗೆ/ಹೊರಗುತ್ತಿಗೆ/ನೇರಪಾಪತಿ ; 
ಕಾರ್ಯನಿರ್ವಹಿಸುತ್ತಿರುವ 1 ಸಮಾನ ಕೆಲಸಕ್ಕೆ ಸಮಾನ 
5 ER ಮಂಜೂರಾಗಿರುವ ಹುದ್ದೆಗಳ ಸಂಖ್ಯೆ ನೌಕರರ ಸಂಖ ಖಾಲಿ ಇರುವ ಹುದ್ದಗಳ ವಿವರ ನ ನಲ ies ವ್ಯ 
ಈ, & p ನೌಕರರ ಸಂಖ್ಯೆ 
GrA |GrB [GrC [Gro |Gra [ors [orc lord [ea ee Tere GrD {Gra [ors [crc [ov 
J, ಹ [ks ಹ + ಹ TL ~ 
& ನರನ ಬೀದರ 4 4 {93 |318| 2 1 150/143 2 3 |43|175| 1 10 |75|157 
3 [ನಗರಸಭೆ ಬಸವಕಲ್ಯಾಣ 3 4 67 173 2 3 | 39 a 45 1134] 1 0 1 19 
3 ಪ್ತ 2 ಸಾ } ) SR ಮಾ ಃ -— 3 
ಪುರಸಭೆ ಭಾಲ್ಕಿ 0|3|37{85|0([2 31 i |25|54 | 0|0|12 [42 
| 3 |ಪುರಸಭೌ ಹುಮನಾಬಾದ 0 3 | 94 | 0} 2 2|0.|1|26/(66|0 [03g 
5 [ಪುರಸಭ ಚಿಟ್ಟಿಗುವ್ನ 0 7 0/3 |22|0|0|28[40/0]0]43 
ರ |ಪುರಸಭೆ ಹಳ್ಳಿಬೇಡ ಬಿ 0 | 3|37157|0/|1/11 100 2 ‘0 0 | 19 
7 |ಪೆಟ್ಟಿಣ ಪಂಚಾಯತ ಔರಾದ ಬಿ | 9 1] i430 01]8/12/90 0 1 | 17 
& AV ky KR | 2 
ಒಟ್ಟು 7 |211322 [832 | 4 |12|123]296] 3 | 9 [199536 2 | 0 [106 [442 
ಯೋಜಿನಾ ಸಿಡೇಕರು, 
ಜಿಲ್ಲಾ ನಗರಾಜವೃದ್ಧಿ ಕೋಪ, 


ಟೀದರೆ 


